ಡಾ| ಶ್ರೀನಿವಾಸ ವೆಂ, ಪಾಡಿಗಾರ 


ಹುನಗುಂದ ತಾಲ್ಲೂಕಿನಲ್ಲಿ ಇತ್ತೀಜಿನ ಪುರಾತತ್ವ ಶೋಧನೆಗಳು 


೧೯೮೮ ಮತ್ತು ೧೯೮೯ರ ವರಾರ್ಚ್‌ ತಿಂಗಳುಗಳಲ್ಲಿ 
ಕರ್ನಾಟಕ ವಿಶ್ವವಿದ್ಯಾಲಯದ ಪ್ಪಾ ್ರ್ರಚೀನ' ಭಾರತದ 
ಇತಿಹಾಸ ಮತ್ತು ಶಾಸನವಿಜ್ಞಾನ ವಿಭಾಗದ ವತಿ 
ಯಿಂದ ವಿಜಾಪುರ ಜಿಲ್ಲೆಯ ಹುನಗುಂದ ತಾಲೂಕಿನ 


ಕೆಲವು ಗ್ರಾಮಗಳ ಪುರಾತತ್ವ ಅನ್ವೇಷಣೆ ನಡೆಸಿದಾಗ ' 


ಆದಿ ಶಿಲಾಯುಗದಿಂದ ಇತ್ತೀಚಿನವರೆಗಿನ ಕೆಲವು 
ಮಹತ್ವದ ನೆಲೆಗಳು ನನ್ನ ಗಮನಕ್ಕೆ ಬಂದವು. ಮಧ್ಯ 
ಕಾಲೀನವರೆಗಿನ ಪ್ರಮುಖ ಪುರಾತತ್ವ ಶೋಧನೆಗಳನ್ನಿಲ್ಲಿ 
ಸಂಗ್ರಹವಾಗಿ ವರದಿ ವಣಡುತ್ತಿದ್ದೇನೆ.! 


ಇತಿಹಾಸಪೂರ್ವ ಕಾಲದ ನೆಲೆಗಳು-ಪ್ರಾಚ್ಛಾ 
ವಶೇಷಗಳು: ಮಲಪ್ರಭಾ ನದಿಯಗುಂಟ ನದಿಯ ಪಾತ್ರ 
ದಲ್ಲಿ,ವಿವಿಧಗ್ರಾಮಗಳ ಸವಮೂಪ ಆದಿಶಿಲಾಯುಗ ಕಾಲದ 
ಎಲ್ಲ ಹಂತಗಳಿಗನ್ವಯಿಸುವ ಪ್ರಾಚ್ಯಾವಶೇಷಗಳು ಕಂಡು 
ಬಂದವು. ಸಾಮಾನ್ಯವಾಗಿ ಕಂದುಮಿಶ್ಟಿತ ಕೆಂಪು 
ವರ್ಣದ ಕ್ವಾರ್ಟ್‌ಜೈಟ್‌ ಶಿಲೆಯಲ್ಲಿ ತಯಾರಿಸಿದ ಕೈ 
ಗೊಡಲಿ (184-೩೬0), ಮಚ್ಚು (೦108908), ದುಂಡು 
ಗೊಡಲಿ (0೪೩೬0) ವಂಂತಾದ ಅಶ್ಕೂಲಿಯನ್‌ ತಂತ್ರ 
ದಿಂದ ತಯರಕಾರಿಸಿದ ಶಿಲಾ ಉಪಕರಣಗಳು ಪೂರ್ವ ಆದಿ 
ಶಿಲಾಯುಗದ್ದಾಗಿವೆ. ಬೆನಕನವಾರಿ, ಐಹೊಳೆ, ನಿಂಬಲ 
ಗುಂದಿ, ಹಳೇ ಕಡಿವಾಳ, ಹಿರೇವರಾಗ್ಯ/ಚಿಕ್ಕವಕಾಗಿ 
ಗ್ರಾಮಗಳ ಸವೂಪ ಇಂಥ ಉಪಕರಣಗಳು ದೊರೆಯು 


ತ್ತವೆ, ಉಪಕರಣಗಳು ಹೆಚ್ಚು ನುಣುಪಾಗಿರದೇ ಚಕ್ಕೆ 
ತೆಗೆದ ಗುರುತುಗಳು ಸ್ಪಷ್ಟವಾಗಿರುವದರಿಂದ (ಉದಾ. : 
ಹಿರೇವಕಾಗಿ) ನದಿಯ ಸೆಳೆತದಿಂದ ಇವು ಹೆಚ್ಚು ದೂರ 
ಸಾಗಿಸಲ್ಪಟ್ಟಿ ಲ್ಲವೆಂದು ನಿರ್ಧರಿಸಬಹುದು. ಅಂತಾಗಿ 
ಈ ಪ್ರದೇಶದಲ್ಲಿ ಪೂರ್ವ ಆದಿಶಿಲಾಯುಂಗದಿಂದಲೇ 
ವರಾನವನ ವಸತಿಯಿದ್ದಿತೆಂದು ತಿಳಿಯಬಹುದಾಗಿದೆ. 


ಮಧ್ಯ ಆದಿಶಿಲಾಯುಗಕ್ಕನ್ವ ನಿಸುವ ಶಿಲಾ 
ಉಪಕರಣ ವಕಾದರಿಗಳು ಮಲಪ್ರಭಾ ನದೀಪಾತ್ತದಲ್ಲಿ 
ಬೇವಿನಾಳದ ಸವೂಪ ದೊರೆತಿವೆ. ಇವು ಸಾವಕಾನ್ಯ 
ವಾಗಿ ಹೆರೆಯುವ ಉಪಕರಣಗಳು (scrapers); 
ಐಹೊಳೆಯ  ರಾವಳಫಡಿ ಶೈವ ಗುಹಾಲಯಂದ 
ಹಿಂಬದಿಯ ಹೊಲದಲ್ಲಿ ದೊರೆತ, ಈಟಿಯ ಮೊನೆ 
ಯಂತಿರುವ ಉಪಕರಣ ಅಶ್ಯೂಲಿಯನ್‌ ತಂತ್ರದ 
ಕೊನೆಯ ಅವಧಿಯ ಸೂಚಕವಾಗಿದ್ದು, ಚಿಕ್ಕ ಕೈ 
ಗೊಡಲಿ ಎನ್ನಬಹುದಾದರೂ ಮಧ್ಯ ಆದಿ ಶಿಲಾ 
ಯುಗಕ್ಕೆ ಅನ್ವಯಿಸುವಂತಹದಂ. ಜಾಸ್ಪರ್‌ ಇಲ್ಲವೆ 
ಕ್ವಾರ್ಟ್‌ಜೈಟ ಶಿಲೆಯನ್ನು ಇವುಗಳಿಗೆ ಬಳಸ 
ಲಾಗಿದೆ 


ಉತ್ತರ ಆದಿಶಿಲಾಯುಗದ ಕುರುಹಂಗಳು ಸಿದ್ಧನ 


ಕೊಳ್ಳ, ಐಹೊಳೆ (ಕ್ಯಾದಿಗ್ಗೇರಿಗೆ ಹೋಗುವ ಹಾದಿ 


1 ತ್ರ 


1 ಈ ಅನ್ವೇಷಣೆಯಲ್ಲಿ ನನ್ನ ವಿದ್ಕಾರ್ಥಿಮಿತ್ರ ಶ್ರೀ ಎಂ. ಎನ್‌. ಕಡಪಟ್ಟೆಯವರ ಸಹಕಾರ ಪಡೆದಿದ್ದೇನೆ. ಅವರ ಸಹಾಯ 


ವನ್ನಿಲ್ಲಿ ಸ್ಮರಿಸುತ್ತೇನೆ. 


೧೬ 


ಇತಿಹಾಸ ದರ್ಶನ 


(ಹಾ 


ಯಲ್ಲಿ), ಬೇವಿನಾಳ ಮತ್ತು ಹಳೇ ಕಡಿವಾಳಗಳಲ್ಲಿ 


ಕಂಡುಬಂದಿವೆ. ಬೇವಿನಾಳದಲ್ಲಿ ದೊರೆತ ಚರ್ಟ್‌ 


ಶಿಲ(7)ಯ ತಿರುಳುಗಲ್ಲು (0೦೯೮) ಸವೂಪದಲ್ಲೇ 


“ಉದ್ಯಮ” ನೆಲಿ ಇರಬಹುದಾದ ಸೂಚನೆ 
ನೀಡಿದೆ. ಹಳೇ ಕಡಿವಾಳದಲ್ಲಿ ಹಕ್ಕಿಯ ಚುಂಚಿನಾ 


ಕಾರದ “ಬ್ಕೂರಿನ್‌? ಮಾದರಿಯ ಉಪಕರಣ ದೊರತಿದೆ. 


ಸಿದ್ಧನಕೊಳ್ಳದಲ್ಲಿ ದೊರೆತ ಚಪ್ಪಟೆ ಹಳದೀವರ್ಣದ 
ಶಿಲೆಯ ತುಣುಕಿನ ಮೇಲೆ ಹಕ್ಕಿಯ ರೆಕ್ಕೆಯಂತೆ 
ಕಾಣುವ ಕೊರೆದು ಮಾಡಿದ ಚಿತ್ರವಿದ್ದು, ಉತ್ತರ ಆದಿ 
ಶಿಲಾಯುಗದ ಕಲೆಯ ಅಪರೂಪದ ವರಾದರಿಯಾಗಿದೆ. 
ರಾಜಸ್ಥಾನದ ಚಂದ್ರಾವತಿಯಲ್ಲಿ (ಸಿರೋಹಿ ಜಿಲ್ಲೆ) 
ದೊರೆತ ಮಧ್ಯಶಿಲಾಯುಗದ ತಿರುಳಿನ ಮೇಲೆ ಕೊರೆದಿ 
ರುವ ಚಿತ್ರವನ್ನು ಇದು ನೆನಪಿಸುತ್ತದೆ.: ಕರ್ನಾಟಕ 
ದಲ್ಲಿ ಆದಿಶಿಲಾಯಂಗದ ಕಲೆಯ ವಕಾದರಿ ಬಹುಶಃ 


-ಈವರೆಗೆ ಇದೊಂದೆ. ಆದ್ದರಿಂದ ಮಹತ್ವದ ಶೋಧನೆ 


ಯಿಂದು. 


ನೂತನ ಶಿಲಾಯುಗದ ನಂಣುಪಿಸಿ ಹೊಳಪಿಸಿ 


ರುವ ಕೊಡಲಿ ಹಳೇ ಬೂದಿಹಾಳದಲ್ಲಿ ದೊರೆತಿದೆ. ಈ 


ನೆಲೆಯನ್ನೂ ಇನ್ನೂ ಹೆಚ್ಚು ಪರಿಶೀಲಿಸಂವ ಅವಶ್ಯಕತೆ 
ಯಿದೆ. 


ಕಬ್ಬಿಣಯುಗದ ಬೃಹತ" ಶಿಲಾಸಮಾಧಿಗಳು 
ಐಹೊಳೆ, ಬೇಲಾಪೂರ, ಕ್ಕಾದಿಗೇರಿಗಳಲ್ಲಿ ಡಾ॥ ಅ. 
ಸುಂದರ ಅವರಿಂದ ಈಗಾಗಲೇ ಶೋಧಿಸಲ್ಪಟ್ಟಿವೆ.3 
ಬೃಹತ್‌ಶಿಲಾಸವರಾಧಿಗಳ ಇನ್ನೊಂದು ಹೊಸ ಗುಂಪು 
ಸಿದ್ಧನಕೊಳ್ಳೆ ದಲ್ಲಿ ನನ್ನ ಅನೆ ರಷಣೆಯಲ್ಲಿ ಕಂಡುಬಂದಿತು. 
ಈ ಗುಂಪಿನ ಸುವಕಾರಾಗಿ ಎಲ್ಲ ಸವಣಧಿಗಳೂ ಬಹಳ 


ಜೀರ್ಣಸ್ಥಿ ತಿಯಲ್ಲಿದ್ದು ಬಹುಶಃ ಕೊಳ್ಳೆ ಹೊಡೆಯಲ್ಪ : 


ಟ್ಟಿವೆ. ಚಪ್ಪಡಿಕಲ್ಲುಗಳು (08)-580865), ಬದಿಯ 
ಶಿಲಾಫಲಕಗಳು (೦೯1೩೦51೩೬9)  ಚದುರಿಕೊಂಡು 


ಬಿದ್ದಿವೆ. ಕೆಲವು ಸಮಾಧಿಗಳ “ಪ್ಯಾಸೇಜ್‌?ಗಳೆಂ 
ಮತ್ತು ಅವುಗಳ ಮೇಲಿನ ಚಪ್ಪಡಿಗಳು ಅಲ್ಲಲ್ಲಿ ಉಳಿದಿ 
ರುವುದು ಕಂಡುಬರುತ್ತದೆ. ಈ ಹೊಸ ಬೃಹತ್‌ಶಿಲಾ 
ಸಮಾಧಿಗಳ ಗುಂಪಿನ ಶೋಧನೆಯೊಂದಿಗೆ ಪಟ್ಟದಕಲ್ಲಂ 
ವಂತ್ತು ಐಹೊಳೆ ಬೇಲಾಪೂರಗಳ. ಮಧ್ಯವರ್ತಿ 
ಪ್ರದೇಶದಲ್ಲಿ ಕೂಡ ಕಬ್ಬಿಣಯುಗದ ಜನರ ವಸತಿಯ 
ಕುರುಹು ದೊರೆತಂತಾಗಿದೆ. 


ಇತಿಹಾಸ ಆರಂಭ ಕಾಲದ ನೆಲೆ-ಹಿರೇಮಾಗಿ ; 
ನನ್ನ ಸರ್ವೇಕ್ಷಣದಲ್ಲಿ ಕಂಡುಬಂದ ಅತಿ ಮಹತ್ವದ ನೆಲೆ 
ಯೆಂದರೆ ಇತಿಹಾಸ ಆರಂಭಕಾಲದ . ಪಟ್ಟಣದ 
ಕುರುಹುಳ್ಳ ಹಿರೇವರಾಗಿ, ಮಲಪ್ರಭಾ ನದಿಯ 
ಬಲದಂಡೆಯ ಮೇಲಿರುವ ಈ ನೆಲೆ ಅಮಿನಗಡದಿಂದ 
ಸುವಕಾರು ೯ ಕಿ.ಮೂ. ದೂರದಲ್ಲಿದೆ. ಊರು ಈಗ 
ಬಲು ಚಿಕ್ಕ ಹಳ್ಳಿಯಾಗಿದ್ದರೂ ಹಿಂದೆ "ಪಟ್ಟಣ'ವಾಗಿ 
ದ್ವಿ ರಬಹುದೆಂಬ ಸೂಚನೆಗಳು ಸಾಕಷ್ಟಿವೆ. ಊರ 
ದಕ್ಷಿಣ ಬದಿಗೆ ಹಾಳುಮಣ್ಣಿಗಾಗಿ ನಿವೇಶನವನ್ನು 
ಸಾಕಷ್ಟು ಹಾಳು ಮಾಡಲಾಗಿದ್ದು, ಅಲ್ಲಲ್ಲಿ ಸುವಕಾರು 
೩ ರಿಂದ ೫ ವೂಟರಿನಷ್ಟು ಎತ್ತರದ ಲಂಬಭೇದಗಳು 
ಕಂಡುಬರುತ್ತವೆ. ಬೂದಿಮಿಶ್ರಿತ ಮಣ್ಣು, ಉಂಡೆ 
ಕಲ್ಲುಗಳು, ಇಟ್ಟಿಗೆಗಳು, ಪೊತಿನ್‌ ನಾಣ್ಯಗಳಂ, «ಆಂಧ್ರ 
ಸಂಸ್ಕೃತಿ'ಯ ಮಡಕೆಗಳು ಈ ನೆಲೆಯು ಇತಿಹಾಸ ಆರಂಭ 
ಕಾಲದ್ದೆಂದು, ಅಂದರೆ ಶಾತವಾಹನರ ಕಾಲದ್ದೆಂದು 
ಸ್ಪಷ್ಟಪಡಿಸುತ್ತವೆ. ಲಂಬಛೇದದಲ್ಲಿ ವೃತ್ತಾಕಾರದ 
ಬಾವಿಯೊಂದರ ಅಳಿದುಳಿದ ಭಾಗ ಕಾಣದೊರೆಯಿತು. 
ಇದನ್ನು ಕೀಲಿನಾಕಾರದ (wedge-shaped) ಇಟ್ಟಿಗೆ 
ಗಳಿಂದ ನಿರ್ಮಿಸಲಾಗಿದೆ. (ಇಟ್ಟಿಗೆಯ ' ಗಾತ್ರ 
ಹೀಗಿದೆ : ಎತ್ತರ ೭ ಸೆಂ.ಮೀ., ಸಮನಾಂತರ ಬದಿ 
ಗಳು ಕ್ರಮವಾಗಿ ೨೨ ಮತ್ತು ೧೩ ಸೆಂ.ಮೀ, 
ಹಾಗೂ ಒಳವಂಣಖವಾಗಿರುವ ಬದಿಗಳು ೨೬ ಸೆಂ.ಮೀ.) 
ಕಟ್ಟಡಗಳ ಸ್ಪಷ್ಟ ಚಲನಕ್ಷೆ ಯಾವುದೂ ಕಂಡುಬರಲಿಲ್ಲ; 


2 V.H. Sonawane: ‘An Engraved Mesolithic Core from Chandravati, Rajasthan’ 
in Archaeology and History (Essays in Memory of Shri A. Ghosh), Delhi, 1987, 


pp. 53-56 


3 A. Sundara: Early Chamber Tombs of South India, Delhi, 1975, p. 227 


ಇತಿಹಾಸ ದರ್ಶನ 


3 ೧೭ 


ಇಟ್ಟಿಗೆಗಳು ಸಾವಕಾನ್ಯವಾಗಿ ೮ ೬ ೨೦ ೬೪೦ ಸೆಂ.ಮೂ. 
'ಗಾತ್ರದವಾಗಿವೆ. ಈಗಿನ ಹಳ್ಳಿಯು ನಿವೇಶನದ ಕೇವಲ 
ಒಂದಂ ಭಾಗವನ್ನು ಮಾತ್ರ ಆಕ್ರಮಿಸಿದೆ ಎಂದರೆ 
ಮೂಲ ನಿವೇಶನದ ಪ್ರದೇಶ ಎಷ್ಟಿದ್ದಿರಬಹಂದೆಂದಂ 
ಊಹಿಸಬಹುದಂ. 


ಮಡಕೆಗಳು ಸಾವಕಾನ್ಯವಾಗಿ ಎರಡು ವಿಧದ್ದಾ 
ಗಿವೆ : ಚಿತ್ರ ಬಿಡಿಸಿರದ ಕೆಂಪು ವಂಡಕೆಗಳು ಮತ್ತು 
ಬಿಳಿ ಕಾವೋಲಿನ್‌ ಬಳಸಿ ಚಿತ್ರ ಬಿಡಿಸಿರುವ “ರಸೆಟ್‌ 
ಕೋಟೆಡ್‌? ಮಡಕೆಗಳು. ಇಂಗ್ಲೀಷ್‌ "ವಿ' ಆಕಾರದ 
ಲಂಬಛೇದವುಳ್ಳ ಪಾತ್ರೆಗಳು, ಮಂಚ್ಚಳ, ತಟ್ಟೆಯಾ 
ಕಾರದ ಪಾತ್ರೆಗಳು, ಬಟ್ಟಲುಗಳು, ಗುಂಡಿ, ಕೊಡ, 
ಲೋಟ ಇತ್ಯಾದಿಗಳಂ ಸಾವಠಾನ್ಯವಾಗಿವೆ. 
"ಆಂಫೋರಾ' ಮಧ್ಯ ಕುಂಬದ ಜೋಡು ಹಿಡಿಕೆಯ 
ಭಾಗ(?) ಹಾಗೂ "ರೌಲೆಟೆಡ್‌' ತಟ್ಟೆ ಕೈಯು ಒಂದು ಭಾಗ 
ರೋಮನ್‌ ಸಂಸ್ಕೃತಿಯ ಸಂಬಂಧದ ಕುರುಹಾಗಿರ 
ಬಹುದು. ಇತರ ಪ್ರಾಚ್ಯಾವಶೇಷಗಳಲ್ಲಿ ಸುಟ್ಟ 
ಮಣ್ಣಿನ, ದಂತದ, ಕಾರ್ನೇಲಿಯನ್‌ ಶಿಲೆಯ ಮಣಿ 
ಗಳು ಸೇರಿವೆ. 


ನಾಣ್ಯಗಳು ಪೊತಿನ್‌ ಲೋಹದ್ದಾಗಿದ್ದು, 
ಸಾವಕಾನ್ಯವಾಗಿ ಒಂದು ಬದಿಗೆ ನಿಂತ ವೃಷಭದ ಎಡ 
ನೋಟವನ್ನು, ಹಿಂಬದಿಗೆ ಗುಡ್ಡ, ಅರ್ಧಚಂದ್ರ, 
ಶ್ರೀವತ್ಸ (?) ವಂತ್ತು ಬೇಲಿಯೊಳಗಿರುವ ವೃಕ್ಷ, 
ಅಥವಾ ಗುಡ್ಡ ದ ಕೆಳಗೆ ನದಿ ಇರುವ ಚಿತ್ರ ಹೊಂದಿವೆ. 
ಒಂದು ನಾಣ್ಯದ ಮೇಲೆ ಸದರ (?) ಮಹಾರಠಿಸ 
ಎಂಬ ಬ್ರಾಹ್ಮೀ ಅಕ್ಷರಗಳಿವೆ. ಇವು ಮಹಾರಠಿಗಳ 
ನ್ಯಾಣಗಳೆಂಬುದಂ ಸ್ಪಷ್ಟವಿದೆ. 


ಮಲಪ್ರಭಾ ನದಿಗುಂಟ ಶಾತವಾಹನ ಕಾಲೀನ 
ನೆಲೆಗಳಿರುವುದು [ಉದಾ. : ವಾಸನ (ನರಗುಂದ 
ತಾಲ್ಲೂಕು), ಪಟ್ಟದಕಲ್ಲು (ಬಾದಾಮಿ ತಾಲ್ಲೂಕು), 
ಐಹೊಳೆ (ಹುನಗುಂದ ತಾಲ್ಲೂಕು)] 
ಗೊತ್ತಿದ್ದು ಹಿರೇವಕಾಗಿ ನೆಲೆಯ ಶೋಧನೆಯೊಂದಿಗೆ 
ಮತ್ತೊಂದು ಮಹತ್ವದ ನೆಲೆ ಬೆಳಕಿಗೆ ಬಂದಂತಾಗಿದೆ. 


ಈಗಾಗಲೇ ' 


ದುರದೃಷ್ಠ ಕೈವಶಾತ್‌ ಈ ನೆಲೆಯ ಅವಶೇಷಗಳು ಲೂಟಿ 
ಯಾಗಿದ್ದು, ಊಟಿ ಇನ್ನೂ ನಡೆಯುತ್ತಿದೆ. 


ಮಧ್ಯಕಾಲೀನ ಪ್ರಾಚ್ಛಾವಶೇಷಗಳು : 
ಗುಡೂರಿನ ರಾಮಲಿಂಗ ದೇವಾಲಯ : ಗುಡೂರಿನ 
ಮರಳುಗಲ್ಲಿನಿಂದ ನಿರ್ಮಿತವಾದ ಕಲ್ಯಾಣ ಚಾಲುಕ್ಕರ 
ಆರಂಭಕಾಲದ್ದೆನ್ನಬಹುದಾದ ವೇಸರ ವಕಾದರಿಯ 
ರಾಮಲಿಂಗ ದೇವಾಲಯವಿದೆ. ಗರ್ಭಗೃಹ, ಅಂತ 
ರಾಳ, ಸಭಾಮಂಟಪ ಹೊಂದಿರುವ ಈ ದೇವಾಲಯಕ್ಕೆ 
ಮೂಲದಲ್ಲಿ ಮುಖಮಂಟಪವೂ ನಂದಿಮಂಟಪವೂ 
ಇದ್ದ ಕುರುಹುಗಳಿವೆ. ಗರ್ಭಗೃಹದಲ್ಲಿ ಗೋಡೆಗಳಲ್ಲಿ 
ಗೂಡುಗಳಿದ್ದು, ಅವುಗಳ ಮೇಲಿನ ಮಕರತೋರಣ 
ಗಳು ಬ್ರಹ್ಮ (ದಕ್ಷಿಣ), ಶಿವ (ಪಶ್ಚಿಮ) ಮತ್ತು 
ಎಷ್ಟು (ಉತ್ತರ) ದೇವತೆಗಳ ಚಿಕಣಿ ಶಿಲ್ಪಗಳನ್ನು 
ಒಳಗೊಂಡಿವೆ. ಗೂಡುಗಳ ಗಾತ್ರವನ್ನು ಗಮನಿಸಿದರೆ 
ಅವುಗಳಲ್ಲಿ ಈ ದೇವತೆಗಳ ವಿಗ್ರಹವನ್ನು ಸೇರಿಸಿರು 
ವದಂ ಅಸಾಧ್ಯವೆಂದು ತೋರುತ್ತದೆ. ಅರಸೀ 
ಬೀದಿಯ ಗುಣದ ಬೆಡಂಗಿ ಜಿನಾಲಯದ ಗರ್ಭಗೃಹ 
ದಲ್ಲಿಯೂ ಇದೇರೀತಿ ಗೂಡುಗಳು, ವಂಕರತೋರಣ 
(ಇಲ್ಲಿ  ಜಿನಬಿಂಬಗಳೊಂದಿಗೆ) ಇರುವುದು ಕಂಡು 
ಬರುತ್ತದೆ. ಈ ವ್ಯವಸ್ಥೆ ಈ ಭಾಗದ ಕಲ್ಯಾಣದ 
ಚಾಲುಕ್ಕರ ಕಾಲದ ದೇವಾಲಯಗಳ ವಿಶಿಷ್ಟ ಲಕ್ಷಣ 
ವೇನೋ ಎಂಬುದನ್ನು ಹೆಚ್ಚಿ ನ ಅಧ್ಯಯನ ಮಾಡಿ 
ನೋಡಬೇಕಾಗಿದೆ. 


ರಾಮಲಿಂಗ ದೇವಾಲಯದ ಇನ್ನೊಂದು 
ವೈಶಿಷ್ಟ್ಯವೆಂದರೆ ಅದನ್ನು ನಿರ್ಮಿಸಲು ಬಳಸಿರುವ ಪ್ರತಿ 
ಯೊಂದಂ ಕಲ್ಲಿನ ಹೊರ ಮೈಯಲ್ಲೂ ಒಂದಿಲ್ಲೊಂದು 
ಅಂಕೆಯನ್ನು (ಕ್ರಿ.ಶ. ೧೧ನೇ ಶತಮಾನದ ಕನ್ನಡ 
ಅಂಕೆಗಳು) ಕೊರೆದಿರ:ವುದು. ಬಹುಶಃ ಶಿಲ್ಪಿಗಳಿಂದ 
ತಯಕಾರಿಸಲ್ಪಟ್ಟ ಘನಗಳು ಎಲ್ಲೆಲ್ಲಿ ಬರಜೇಕು ಎಂಬು 
ದನ್ನು ಸೂಚಿಸಲು ಈ ಅಂಕೆಗಳ ಗುರುತುಗಳನ್ನು ವರಾಡಿ 
ಕೊಂಡಿದ್ದಿರಬೇಕು. ಅಲ್ಲಲ್ಲಿ ಕೆಲವು ಅಕ್ಷರಗಳೂ ಕಂಡು 
ಬರುತ್ತಿದ್ದು, ಇವು ಬಹುಶಃ ಶಿಲ್ಪಿಗಳ ಹೆಸರಿನ ಮೊದಲ 
ಅಕ್ಷರಗಳಿರಬಹುದಂ. 


ಇತಿಹಾಸ ದರ್ಶನ 


